ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 
ಪೂರಕ ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ 24ನೇ ಜುಲೈ, ೨೦15 


(ಐಟಂ 3ರ ನಂತರ ಈ ಕೆಳಕಂಡ ವಿಷಯಗಳನ್ನು ಸೇರಿಸಿಕೊಳ್ಳತಕ್ಷದ್ದು) 


( ಶಾಸನ ರಚನೆ | 


| ವಿಧೇಯಕಗಳನ್ನು ಮಂಡಿಸುವುದು 


(1) ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ವಿಧೇಯಕ, 2೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦1೮ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸಂಖ್ಯೇ 2) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(11) ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ವಿಧೇಯಕ, 2೦1೮ 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦1೮ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸಂಖೆ 3) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(111) ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, ೭೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) 


ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಪು.ತಿ.ನೋ,. 


1 
[೨ 
| 


11. ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು ಹಾಗೂ ಅ೦ಗೀಕರಿಸುವುದು 


(1)... ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ವಿಧೇಯಕ, ೭೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸ೦ಖ್ಯೆ-2) 
ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(11) ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ವಿಧೇಯಕ, 2೦1೮ 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦1೮ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸ೦ಂಖ್ಯೆ-3) 
ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಎಂ.ಗುರುರಾಣ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/asscmbly/lob/lob.htm) 


